ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ 


ಸದಸ್ಯರ ಹೆಸರು 


: 1109 oo 
: ಪ್ರೀ ಆರ್‌.ಧರ್ಮಸೇನ (ಸ್ಠಳೀಯ 


ಉತ್ತರಿಸಬೇಕಾದ ದಿನಾ೦ಕ 
ಉತ್ತರಿಸುವ ಸಚಿವರು 


ಸಂಸ್ಥೆಗಳ ಕ್ಲೇತು, 
:: 21.09.2021 


ಸಚಿವರು 


: ಬೃಹತ್‌ ಮತ್ತು ಮಧ್ಯಮ 


ಕೈಗಾರಿಕೆ 


iN 
Wo 


ಪ್ರಶ್ನೆ 


ಉತ್ತರ 


Reply 


ಎನ್‌.ಜಿ.ಇ.ಎಫ್‌. 
ಕಾರಾನೆಯನ್ನು” ಮತ್ತೆ 
ಪ್ರಾರಂಭಿಸುವ ಚಿಂತನೆ 
ಸರ್ಕಾರಕ್ಕಿದೆಯೇ; 


ಇಲ್ಲ 


No 


'ಈಗಲೂ 


ಮಾಜಿ ಮುಖ್ಯಮಂತ್ರಿ 
ಶ್ರೀ ಎಸ್‌. ಆರ್‌, 
ಬೊಮ್ಮಾಯಿ ಅವರ 
ಕಾಲದಲ್ಲಿ ಹುಬ್ಬಳ್ಳಿಯಲ್ಲಿ 
ಎನ್‌.ಜಿ.ಇ.ಎಫ್‌. ಶಾಖೆ 
ಪ್ರಾರಂಭವಾಗಿದ್ದು, 

ಅದು 
ಯಶಸ್ವಿಯಾಗಿ . 
ನಡೆಯುತ್ತಿದೆ: ಅದೇ ರೀತಿ 
ಬೆಂಗಳೂರಿನಲ್ಲೂ ಈ 
ಕಾರಾನೆಯನ್ನು 
ಪುನರುಜ್ಮ್ನೀವನಗೊಳಿಸಲು 
ಸರ್ಕಾರ ಏಕೆ 
ಪ್ರಯತ್ನಿಸಬಾರದು: 


ಅಪಾರ ನಷ್ಟದ ದೆಸೆಯಿಂದಾಗಿ 
ಕಂಪನಿಯನ್ನು ಪರಿಸಮಾಪ್ತಿಗೊಳಿಸುವಂತೆ 
ಬಿ.ಐ.ಎಫ್‌.ಆರ್‌ ದಿನಾಂಕ: 0248/2002 
ರಂದು ಮಾನ್ಯ ಕರ್ನಾಟಕ 
ನ್ಯಾಯಾಲಯಕ್ಕೆ, ಶಿಫಾರಸ್ಸು ಮಾಡಿತು. 
ಮಾನ್ಯ ಉಚ್ಚ್‌ ನ್ಯಾಯಾಲಯವು ದಿನಾ೦ಕ: 
03.08.2004ರ ಆದೇಶದಲ್ಲಿ ಎನ್‌.ಜಿ.ಇ.ಎಫ್‌ 
ಕಂಪನಿಯನ್ನು ಪರಿಸಮಾಪ್ತಿ (Windup) ಗೆ 
ಆದೇಶಿಸಿತು. ತದನಂತರ ಎನ್‌.ಜಿ.ಇ.ಎಫ್‌. 
ಕಾರ್ಬ್ಯಾನೆ ಮತ್ತು ಆಸ್ಲಿಯು 
ಪರಿಸಮಾಪನಾಧಿಕಾರಿಗಳು (Official 
Liquidator ರವರ ಅಧೀನದಲ್ಲಿತ್ತು. 


ಕರ್ನಾಟಿಕ ಸರ್ಕಾರವು ೮A 184/2015ರಲ್ಲಿ 
ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ 
ಕಾರ್ಬಾನೆಯ ಪರಿಸಮಾಪ್ತಿ ಆದೇಶಕ್ಕೆ 
ತಡೆಯಾಜ್ಞೆ ಕೋರಿ ಅರ್ಜಿ ಸಲ್ಲಿಸಿತ್ತು. 


`'ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ 


ದಿನಾ೦ಕ: 22.06.2017 ರಲ್ಲಿ ಕಾರ್ಬಾನೆಯ 


ಉಚ್ಚಿ ' 


On 02.08.2002 BIFR has 
recommended to wind up 
the company to the High 
Court. The Hon'ble High 
Court vide its order 
dt.:03.08.2004 has ordered 
to wind up the company 
and appointed Official 
Liquidator. Govt. - of 
Karnataka ° filed CA 
No.184/2015 to recall 
winding up order. The 
Hon'ble High Court vide 
order dt.:22.06.2017 stayed 
permanently the winding 
up order based on‘ the 
submission made by GOK 
and directed to utilize the 


ಪರಿಸಮಾಪ್ತಿ ಆದೇಶಕ್ಕೆ ಶಾಶ್ವತಮಬಾಗಿ land only f pl 
ತಡೆಯಾಜ್ಜಿ ನೀಡಿ ಎನ್‌.ಜಿ. ಇಎಫ್‌. ನ | 3 ony "or pu 
purpose. 


ಭೂಮಿಯನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ 
ಮಾತು ಉಪಯೋಗಿಸಲು ಸೂಚಿಸಿದೆ. 


ದಿನಾ೦ಕ: 08.06.2021 ರಂದು 
"Bengaluru Heritage & Environment 
Trust’ ಹೆಸರಿನಲ್ಲಿ ಸಾರ್ವಜನಿಕ ದತ್ತಿ 
ಸಂಸ್ನೆಯನ್ನು ನೋಂದಣಿ ಮಾಡಲಾಗಿದೆ. 
ಸದರಿ ಟ್ರಸ್ಟ ಎನ್‌.ಜಿ.ಇ.ಎಫ್‌.ನ ಭೂಮಿ 
ಮತ್ತು ಕಟ್ಟಿಡವನ್ನು 
ಉಪಯೋಗಿಸಿಕೊಳ್ಳುವ ಪರಿಕಲ್ಸಸೆ 
ಸಿದ್ಧಪಡಿಸುತ್ತಿದೆ. 


ಬಗ್ಗೆ 


A public charitable trust 
"Bengaluru Heritage & 
Environment Trust’ was 
registered on 
08.06.2021. The trust is 
preparing a concept 
paper on utilizing the 
NGEF land and building. 


pS 1 


. High Court 


ಇ) | ಈ ಕಾರ್ಬಾನೆಗೆ | ಮಾನ್ಯ ಉಚ್ಛ ನ್ಯಾಯಾಲಯದ ಆದೇಶ | Hon'ble 
ಸಂಬಂಧಿಸಿದಂತೆ ಭೂಮಿ | ದಿನಾಂಕ: 22.06.2017ರಲ್ಲಿ ಕಾರ್ಬಾನೆಯ | ೦೯ರೇr ರಷ: 22.06.2017 
ಮತ್ತು ಹಣ ಈಗಲೂ ಇದ್ದು | ಪುರ್ರಿಸಮಾಪ್ತಿ ಆದೇಶಕ್ಕೆ ಶಾಶ್ವತವಾಗಿ | stayed permanently the 
ಇದನ್ನು ತಡೆಯಾಜ್ನೆ ನೀಡಿ ಎನ್‌.ಜಿ.ಇ.ಎಫ್‌.ನ | winding up order based 
ಉಪಯೋಗಿಸಿಕೊಂಡು Wh RR 

_ ಭೂಮಿಯನು ಸಾರ್ವಜವಿತ|ಂn the submission 
ಕಾರಾನೆ ಪ್ರಾರಂಭಿಸಿದರೆ, - > made b GOK and 
ಕನ್ನಡಿಗರಿಗೆ ಉದ್ದೇಶಕ್ಕಾಗಿ ಮಾತ್ರ ಉಪಯೋಗಿಸಲು directed utilize land 
ಉದ್ಯೋಗಾವಕಾಶವನ್ನು ಸೂಚಿಸಿರುವುದರಿಂದ ಮೊದಲನೇ | nly for public purpose. 
ಕಲ್ಪಿಸಬಹುದಲ್ಲವೆ: ಹಂತದಲ್ಲಿ ಎನ್‌.ಜಿ.ಇ.ಎಫ್‌ ನ ಭೂಮಿ Accordingly, it 

ಯತ್ತು ಕಟ್ಟಿಡದ ಆವರಣದಲ್ಲಿ planned. to create 
ಸಾರ್ವಜನಿಕರ ಉಪಯೋಗಕ್ಕಾಗಿ | walking path, artificial 
ಸುಮಾರು 60-00 ಎಕರೆ ಪ್ರದೇಶದಲ್ಲಿ | pond, sky walk in 
ನೈಸರ್ಗಿಕವಾಗಿ ಬೆಳೆದ ಮರಗಳಿದ್ದು | phas-1 in 60 acres 
ಅದನ್ನು ಹಾಗೆಯೇ ಉಳಿಸಿಕೊಂಡು | ೫ space available 
ಕಾಲು 'ದಾರಿ, ಸ್ಕೈ ವಾಕ್‌, ಕೃತಕ ಕೊ೪|° NGEF site and 
ನಿರ್ಮಿಸಿ ಸಾರ್ಪಜವನಿಕರಿಗೆ ಪರಿಸರವನ್ನು | P3Plc will be allowed to 
enjoy natural ‘green 

ಆನಂದಿಸುವ ಅವಕಾಶ ಕಲ್ಪಿಸಲು environment. 

ಯೋಜಿಸಲಾಗಿದೆ. } 
Under phase-2,. it is 
ಎರಡನೇ ಹಂತದಲ್ಲಿ ಎನ್‌.ಜಿ.ಇ.ಎಫ್‌. | panned to carry out a 
ಕಾರ್ಬಾನೆ ಕಟ್ಟಡ / ಶೆಡ್‌ ಗಳ ರಚನಾತ್ಮಕ | structural analysis of 
ವಿಶ್ಲೇಷಣೆಯನ್ನು ಕೈಗೊಂಡು ಅದರ|the  NGEF factory 
ಆಧಾರದ ಮೇಲೆ ಈ ಕಟ್ಟಡ ಹಾಗು ಶಡ | Puilding/sheds and 
ಗಳನ್ನು ಪ್ರದರ್ಶನ ಸಭಾಂಗಣವಾಗಿ | ಜಲ ಕಲಂ We 
ಕರ್ನಾಟಕದ ಕಲ ಮತ್ತು | hibition hal to 
ಸಂಸ್ಕೃತಿಯನ್ನು ಪ್ರದರ್ಶಿಸಲು ಹಾಗು showcase the art and 
ಇತರೆ ಚಟುವಟೆಕೆಗಳಿಗೆ ಮರುಬಳಕೆ culture of Karnataka 
ಮಾಡಲು ಯೋಜಿಸಲಾಗುತ್ತಿದೆ. and for other activities. 

"0 | ಸದರಿ ಕಾರ್ಬಾನೆಯಲ್ಲಿ | ಕಾರ್ಯಾನೆಯನ್ನು ಪುನಃ ಪ್ರಾರಂಬಿಸುವ | There is no. proposal to 
ಕೆಲಸ ಮಾಡುತ್ತಿದ್ದ ಕೆಲವು ಬಗ್ಗೆ ಯಾವುದೇ ಪ್ರಸ್ತಾವನೆ ಇಲ್ಲ. restart the factory. 
ಮೌಕರರ "ವಿಚಾರ " 
ನ್ಯಾಯಾಲಯದ 
ಮುಂದಿದ್ದು, ಅದನ್ನು 
ಇತ್ಯರ್ಥಪಡಿಸಿ, ಈ 
ಕಾರ್ಬಾವೆಯನ್ನು ಪುನಃ 
ಪ್ರಾರಂಭಿಸಲು ಸರ್ಕಾರ 
ಗೆಂಭೀರವಾಗಿ 
ಆಲೋಚಿಸುತ್ತಿದೆಯೇ? 


ಸಿಐ 15 ಸಿಎಲ್‌ 2021(%) 


ಗ್‌ 
(ಮುರು ಕಾಣಿ) 


ಬೃಹತ್ನ್‌ಮತ್‌ ಮೆಧ್ಯಮ ಇ ಗಾರಿಕೆ ಸಚಿವರು 


